ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1312 
ಸದಸ್ಯರ ಹೆಸರು  :ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ 


ಉತ್ತರಿಸುವ ಸಚಿವರು : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 


ಉತ್ತರಿಸುವ ದಿನಾಂಕ : 24.12.2021 


ಉಡುಪಿ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ರಾಜ್ಯ 


ಉಡುಪಿ ಜಿಲ್ಲೆಯ ಕ.ರಾ.ರ.ಸಾ.ನಿಗಮದ ನಗರ ಸಾರಿಗೆ ಬಸ್‌ 
ರಸ್ತೆ ಸಾರಿಗೆ ನಿಗಮದ ಸಿಟಿ ಬಸ್‌ ನಿಲ್ದಾಣಕ್ಕೆ [ನಿಲ್ದಾಣವನ್ನು ರೂ.393.00 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 
ತಗುಲಿದ ವೆಚ್ಚವೆಷ್ಟು; ಈ ಕಟ್ಟಡದಲ್ಲಿರುವ ವಾಣಿಜ್ಯ 
ಕೊಠಡಿಗಳ ಸಂಖ್ಯೆ ಎಷ್ಟು; ಖಾಲಿಯಿರುವ ಮತ್ತು 
ಬಾಡಿಗೆ ಪಡೆದಿರುವ ಕೊಠಡಿಗಳ ಸಂಖ್ಯೆ ಎಷ್ಟು; 
ವಾರ್ಷಿಕ ಬಾಡಿಗೆ ಮೊತ್ತವೆಷ್ಟು; ಈ ಕಟ್ಟಡದ 


ನಿರ್ಮಾಣದ ಗುತ್ತಿಗೆ ಪಡೆದ ಗುತ್ತಿಗೆದಾರರ ಹೆಸರು 


ಉಡುಪಿ ನಗರದಲ್ಲಿನ ಸಿಟಿ ಬಸ್ಸು ನಿಲ್ಲಾಣದಲ್ಲಿರುವ ಒಟ್ಟು 
ವಾಣಿಜ್ಯ ಕೊಠಡಿಗಳ ಸಂಖ್ಯೆ-15. ಇದರಲ್ಲಿ 13 ಕೊಠಡಿಗಳನ್ನು 
ಬಾಡಿಗೆಗೆ ಪಡೆಯಲಾಗಿದೆ ಹಾಗೂ 02 ಕೊಠಡಿಗಳು ಖಾಲಿ ಇರುತ್ತವೆ. 


ಸದರಿ ಬಸ್‌ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಪರವಾನಿಗೆ 


ನೀಡಿರುವ ಕೊಠಡಿವಾರು ಮಾಹಿತಿಯನ್ನು ಅನುಬಂಧ-ಅ ಸಲ್ಲಿ 
ಮತ್ತು ವಿಳಾಸ ಯಾವುದು; (ಕೊಠಡಿವಾರು k 


ಮಾಹಿತಿಯನ್ನು ನೀಡುವುದು) 


ನೀಡಲಾಗಿದೆ. 
ಈ ಕಟ್ಟಡದ ನಿರ್ಮಾಣದ ಗುತ್ತಿಗೆ ಪಡೆದ ಗುತ್ತಿಗೆದಾರರ ಹೆಸರು 
ಮತ್ತು ವಿಳಾಸ: ಶ್ರೀ ಉದಯ್‌ಶೆಟ್ಟಿ, "ದೇವಿಪ್ರಸಾದ್‌" ಗಾಂಧಿ 
ಮೈದಾನ ಮುನಿಯಾಲು (ಪೋಸ್ಟ್‌) ಕಾರ್ಕಳ (ತಾ), ಉಡುಪಿ (ಜಿಲ್ಲೆ). 


ಉಡುಪಿ ಜಿಲ್ಲೆಯಲ್ಲಿ ಮಂಜೂರಾಗಿದ್ದ ನರ್ಮ್‌ ಬಸ್‌ 
ಗಳ ಸಂಖ್ಯೆ ಎಷ್ಟು; ಕೋವಿಡ್‌ ಪ್ರಥಮ ಲಾಕ್‌ಡೌನ್‌ 
ಪೂರ್ವದಲ್ಲಿ ಅವುಗಳು ಸಂಚರಿಸುತ್ತಿದ್ದ 
ಮಾರ್ಗಗಳು ಯಾವುವು; ಪ್ರಸ್ತುತ 
ಸಂಚರಿಸುತ್ತಿರುವ ಮಾರ್ಗಗಳು ಮತ್ತು ಟ್ರೆಪ್‌ಗಳ 


ಉಡುಪಿ ಜಿಲ್ಲೆಗೆ 30 ನರ್ಮ್‌ ಬಸ್ಸುಗಳು ಮಂಜೂರಾಗಿರುತ್ತವೆ. 
ಕೋವಿಡ್‌-19 ಪೂರ್ವದಲ್ಲಿ 22 ಅನುಸೂಚೆಗಳಿಂದ 251 
ಸುತ್ತುವಳಿಗಳಲ್ಲಿ ವಿವಿಧ ಮಾರ್ಗಗಳಲ್ಲಿ ಸಾರಿಗೆ ಸೌಲಭ್ಯ 
ಕಲ್ಲಿ. ಸಲಾಗಿದ್ದು, ವಿವರಗಳನ್ನು ಅನುಬಂಧ-ಆ ಸಲ್ಲಿ ನೀಡಲಾಗಿದೆ. 


ಕೋವಿಡ್‌-19ರ ಲಾಕ್‌ಡೌನ್‌ ಹಿನ್ನೆಲೆಯಲ್ಲಿ ಸಾರಿಗೆಗಳ 
ಸಂಖ್ಯೆ ಎಷ್ಟು; (ಬಸ್‌ವಾರು, ಟ್ರಿಪ್‌ವಾರು ಮಾಹಿತಿ 


ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು, 
ಲಾಕ್‌ಡೌನ್‌ ತೆರವುಗೊಂಡ ನಂತರ ವಿದ್ಯಾರ್ಥಿಗಳು ಹಾಗೂ 
ಸಾರ್ವಜನಿಕ ಪ್ರಯಾಣಿಕರ ಅವಶ್ಯಕತೆಗೆ ಅನುಗುಣವಾಗಿ 
ಸಾರಿಗೆಗಳ ಕಾರ್ಯಾಚರಣೆಯನ್ನು 


ಉಡುಪಿ ಜಿಲ್ಲೆಯಲ್ಲಿ ಮಂಜೂರಾಗಿದ್ದ ನರ್ಮ್‌ ಬಸ್‌ 

) ಬೇರೆ ಜಿಲ್ಲೆಗಳಿಗೆ 
ವರ್ಗಾಯಿಸಲಾಗಿದೆಯೇ; ಎಷ್ಟು ಬಸ್‌ಗಳನ್ನು 
ಯಾವ ಜಿಲ್ಲೆಗೆ ವರ್ಗಾಯಿಸಲಾಗಿದೆ; ಯಾವ 
ಕಾರಣಕ್ಕಾಗಿ ವರ್ಗಾಯಿಸಲಾಗಿದೆ; 


ಜಸನಿಬಿಡ ಪ್ರದೇಶದಲ್ಲಿ ಖಾಸಗಿ ಬಸ್‌ಗಳು 
ಪ್ರತಿನಿತ್ಯ ಸಂಚರಿಸುವ ಮಾರ್ಗದಲ್ಲಿಯೇ ನರ್ಮ್‌ 

ಸ್‌ಗಳು ನಷ್ಟವನ್ನು ಹೊಂದಲು 
ಕಾರಣವಾಗಿದೆಯೇ; ಜನರ ಬೇಡಿಕೆಯನ್ನು 
ಹೊಂದಿದ್ದರೂ ಸರ್ಮ್‌ ಬಸ್‌ಗಳು ಸಂಚಾರವನ್ನು 
ನಿಲ್ಲಿಸಲು ಕಾರಣವೇನು? 


ಸಂಖ್ಯೆ: ಟಿಡಿ 306 ಟೆಸಿಕ್ಯೂ 2021 


ಸುತ್ತುವಳಿಗಳಲ್ಲಿ ವಿವಿಧ ಮಾರ್ಗಗಳಲ್ಲಿ ಸಾರಿಗೆ ಸೌಲಭ್ಯ 
ಕಲ್ಪಿಸಲಾಗಿದ್ದು, ವಿವರಗಳನ್ನು ಅನುಬಂಧ-ಇ ನಲ್ಲಿ ನೀಡಲಾಗಿದೆ. 


ಪ್ರಸ್ತುತ ಕಲ್ಪಿಸಿರುವ ಸಾರಿಗೆ ಸೌಲಭ್ಯ ಅವಶ್ಯಕತೆಗೆ 
ಅನುಗುಣವಾಗಿದೆ. 


ಕ.ರಾ.ರ.ಸಾ.ನಿಗಮದ ಮಂಗಳೂರು ವಿಭಾಗದ ಉಡುಪಿ ಘಟಕಕ್ಕೆ 
ಮಂಜೂರಾಗಿದ್ದ ನರ್ಮ್‌ ಬಸ್ಸುಗಳನ್ನು ಬೇರೆ ಜಿಲ್ಲೆಗಳಿಗೆ 


ವರ್ಗಾಯಿಸಿರುವುದಿಲ್ಲ. 


ಮಂಜೂರಾಗಿದ್ದ 30 ನರ್ಮ್‌ ಬಸ್ಸುಗಳನ್ನು ಹೊರತುಪಡಿಸಿ, 
ಹೆಚ್ಚುವರಿಯಾಗಿದ್ದ 3 ಮಿಡಿ ವಾಹನಗಳನ್ನು ಹಾಸನ ವಿಭಾಗಕ್ಕೆ 
ವರ್ಗಾಯಿಸಲಾಗಿರುತ್ತದೆ. 


ನಿಗಮದ ವತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್‌ಗಳು 
ಸಂಚರಿಸುವ ಮಾರ್ಗಗಳು ಮತ್ತು ಇತರೇ ಮಾರ್ಗಗಳಲ್ಲಿ ಆಚರಣೆ 
ಮಾಡುತ್ತಿರುವ ಸರ್ಮ್‌ ನಗರ ಸಾರಿಗೆಗಳನ್ನು ನಷ್ಟದಲ್ಲಿ ಆಚರಣೆ 
ಮಾಡಲಾಗುತ್ತಿದೆ. 


ಕೋವಿಡ್‌-19ರ ಲಾಕ್‌ಡೌನ್‌ ಹಿನ್ನೆಲೆಯಲ್ಲಿ ಸಾರಿಗೆಗಳ 
ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. 
ಲಾಕ್‌ಡೌನ್‌ ತೆರವುಗೊಂಡ ಸಂತರ ವಿದ್ಯಾರ್ಥಿಗಳು ಹಾಗೂ 
ಸಾರ್ವಜನಿಕ ಪ್ರಯಾಣಿಕರ ದಟ್ಟಣೆ! ಅವಶ್ಯಕತೆಗೆ ಅನುಗುಣವಾಗಿ 
ಹಂತಹಂತವಾಗಿ ಸಾರಿಗೆಗಳ ಕಾರ್ಯಾಚರಣೆಯನ್ನು ಹೆಚ್ಚಿಸಿ ಆಚರಣೆ 
ಮಾಡಲಾಗುತ್ತಿದೆ. 


ಪ್ರಸ್ತತ ಕಲ್ಪಿಸಿರುವ ಸಾರಿಗೆ ಸೌಲಭ್ಯ 
ಅನುಗುಣವಾಗಿದೆ. 


ಅವಶ್ಯಕತೆಗೆ 


ಸಾರಿಗೆ"ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


A” Le ಚೆ ಗೆಸಯಆಲ್ಸಗೆ 3-3 312ಕ' ಅನುಬಂಧ: “ಅ” 


/ ಉಡುಪಿ ನಗರ ಬಸ್ಸುನಿಲ್ದಾಣದಲ್ಲಿರುವ ವಾಣಿಜ್ಯ ಮಳಿಗೆಗಳ ಆದಾಯ ವಿವರಗಳು; 
(ದಿನಾ೦ಕ: 13.12.2021 ರಂತೆ) 

] ಪ್ರಸ್ತುತ ಪಾರ್ಮಿಕ 
ಕುಸ | ಮಳಿಗೆಗಳ ಪರವಾನಿಗೆ ವಿಸ್ತೀರ್ಣ ; ಮಾಸಿಕ ನರವಾಾರಿಗೆ 
೨೦ | ವಿವರ | ದಾರರವಿವರ | ಕರಾರುಒಪ್ಪದದ ಅವಧಿ | ಅಡ) | ಪರವಾನಿಗೆ rn 

| ಶುಲ್ಕ 

1 4 

ಜನರಲ್‌ T ದಿನಾಂಕ 
1 ಸ್ಮಾಲ್‌, ಮಳಿಗೆ | ak 01,10.2020 30.09.2025 101.18 05.10.2021 
ಸೆಂ:01 ಮತ್ತು Fx ದಿನಾಂಕ 
2 02 09.02.2021 08.02.2026 10.12.2021 
[TT ನರಲ್‌ ಹರೀಶ್‌ |! 
3 1 ಸ್ಮಾಲ್‌ ಮಳಿಗೆ 01.10.2020 | 30.09.2025 
ಹನ | ನಾಯ್ಕ್‌ 
‘a ಸ೦:03 il | 
| ಜನರಲ್‌ ರಾಜೇಶ್‌ | 
4 ನ ಸುನ ಮೊಬೆಯನ್‌ | 01.10.2020 30.09.2025 ' ತಾಪಸ 


| 3505 | 420420 
; 
ಜನರಲ್‌ 
5 | ಸ್ಮಾಲ್‌, ಮಳಿಗೆ ಪ್ರಶಾಂತ್‌ | 01.10.2020 | 30.09.2025 245.31 38609 463308 


ಸ೦:05 
' ಜನರಲ್‌ 1 ವವಾತರ್‌ ಗ i! 


6 | ಸ್ಟಾಲ್‌, ಮಳಿಗೆ | ಸನಿಲ್‌ | 01.10.2020 | 30.09.2025 | 188.26 363000 . 
ಸಂ:05 | 
ಜನರಲ್‌ ದಿವಾಕರ್‌ 


7 | ಸ್ಮಾಲ್‌, ಮಳಿಗೆ | ಸನಿಲ್‌ : 01.10.2020 | 376200 
E> al i ious M ud ಹ ಬ 


| 
ಲ್‌, ಮಳಿಗೆ | ಶಶಿಕಾಂತ್‌ | 01.10.2020 ; 30.09.2025 | 18256 


| 22122 265464 
_ | 
| ದಿವಾಕರ್‌ : 

32450 389400 


ಸಾಲ್‌, ಮಳಿಗೆ | ಸನಿಲ್‌ | 01.10.2020 | 30.09.2025 286.97 


ha Ke “1 | 
ಲ್‌, ಮಳಿಗೆ ! ಸನಿಲ್‌ | 01.10.2020 | 30.09.2025 293.64 | 18926 | 227112 
lf | 


} ಭ್‌ 
1 | ಸ್ಟಾಲ್‌, ಮಳಿಗೆ | ವಸಂತಕೆ | 010.2020 | 30.09.2035 286.97 18150 217800 
ಸಂ:11 
ಜನರಲ್‌ We id 
12 | ಸ್ಮಾಲ್‌, ಮಳಿಗೆ ನಾರಯಣ. 01.10.2020 | 30.09.2025 116.79 5638 | 67656 
[3 ಸ೦ಲ:12 | ದೇವಷ್ಮ | | | | | 
| ಮಳಿಗೆ ದಿವಾಕರ್‌ | | 
ಸಂ೦ಖ್ಯೆ3 ಸೆನಿಲ್‌ H 
13 | ಉಪಹಾರ | 01.03.2021 | 28.02.2026 9877 | 63000 | 756000 
ಗೃಹ | NSS Md 
(ಸಸ್ಯಾಹಾರಿ) | 
ಮಳಿಗೆ ದಿವಾಕರ್‌ | i - 
ಸಂಖ್ಯೆ:14 | ಸನಿಲ್‌ : | | | 
14 | ಉಪಯಾರ 24.03.2021 | 23.03.2026 | 361.67 
ದರ್ಶಿನಿ | j 
1 ಸಸ್ಯಾಹಾರಿ) | | SSE i 
j ಮಳಿಗೆ | 
ಸಂಖ್ಯೆ:15 \ | 
15 | (ಯಾತ್ರಿ ದಿವಾಣರ್‌ | 01.10.2020 | 30.09.2030 | 5856.58 111222 1334664 
ನಿವಾಸಃ ಸನಿಲ್‌. | | 
ಹ್ಯಾಂಡಿಕ್ರಾಫ್ಟ | | 
ಮಳಿಗೆ) by | i 5 2 | j 


ವ್ಯವಸಾಕ ನಿರ್ದೇಶಕರು 
ಸೆರಾರಸಾನಿಗಮ 


